ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1276(1266) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಸಿ.ಎಂ. ಲಿಂಗಪ್ಪ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು : ಕಂದಾಯ ಸಚಿವರು 


ವಿಷಯ: ರೈತರ ಜಮೀನುಗಳ ಸರ್ಮೆ ಕಾರ್ಯ ಆಗದಿರುವ ಬಗ್ಗೆ 


(ಅ) ರಾಮನಗರ ತಾಲ್ಲೂಕಿನಲ್ಲಿ ಸುಮಾರು 11600 ಅರ್ಜಿಗಳ ಬಾಬ್ದು ರೂ. 4,00,000/-ಗಳ 
ಶುಲ್ಕವನ್ನ ಪಡೆದು ಸರ್ಮೆ ಕಾರ್ಯ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ರೈತರು ಹಣ ಕಟ್ಟಿದ ಎಷ್ಟು ದಿನದಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಳಿಸಲು ಸಮಯ 
ನಿಗದಿಪಡಿಸಿದೇ ; 


(ಇ) ರಾಮನಗರ ತಾಲ್ಲೂಕಿನಲ್ಲಿ ಬಾಕಿ ಉಳಿದಿರುವ 11600 ಅರ್ಜಿಗಳನ್ನು ಎಷ್ಟು ದಿನದಲ್ಲಿ 
ವಿಲೆ ಮಾಡಿಕೊಡಲು ಸರ್ಕಾರ ಕ್ರಮವಹಿಸುತದೆ; 


(ಈ) ಸರ್ವೆ ಕಾರ್ಯ ವಿಳಂಬವಾದಷ್ಟು ರೈತರಿಗೆ ಸೈಚ್ಚು, ಪೋಡಿ, ಪಹಣಿ ನೊಂದಣಿ ಸಹಕಾರ 
ಸಂಘಗಳ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್‌ಗಳಲ್ಲಿ ಸಾಲ ಪಡೆಯಲು ಹಾಗೂ ಮಾರಾಟ 
ಮಾಡಲು ವಿಳ೦ಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಬಂದಿದ್ದಲ್ಲಿ, ಶೀಘು ಪರಿಹಾರ ಒದಗಿಸುವುದೇ? 


